ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 14591713) 


ಸದಸ್ಯರ ಹೆಸರು : ಶ್ರೀಡಾ:ವೈ.ಏ ನಾರಾಯಣಸ್ವಾಮಿ 
ಉತ್ತರಿಸುವ ದಿನಾ೦ಕ : 14.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸ ಸಕಾಲ 
' ಸಚಿವರು. 
+ 
| ಈ.ಸಂ. ಪ್ರಶ್ನೆ' IR ಉತ್ತರ 
ಅ ಕರ್ನಾಟಕ ರಾಜ್ಯದಲ್ಲಿರುವ | ಅನುದಾವಿತ ಪ್ರಾಥಮಿಕ ಶಾಲೆಗಳಲ್ಲಿ ' ಪ್ರಸುತ 
ಅನುದಾನಿತ ಪ್ರಾಥಮಿಕ ಮತ್ತು | ಅಗತ್ಯಕ್ಕಿಂತ ಹೆಚ್ಚುವರಿ ಶಿಕಕರು' ಕಾರ್ಯನಿರ್ವಹಿಸುತ್ತಿದ್ದು. 
ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ | ಹೆಚ್ಚುವರಿ ಅನುದಾನಿತ ಹುದ್ದೆಗಳು ಖಾಲಿಯಾದಲ್ಲಿ 
ಇರುವ ಹುದ್ಮೆಗಳೆಷ್ಟು; ಅಥವಾ ಒಂದು ಖಾಸಗಿ ಪ್ರಾಥಮಿಕ ಶಾಲೆಯನ್ನು 


ಸಹಾಯಾನುದಾನಕ್ಕೆ ಒಳಪಡಿಸಿದ ಪ್ರಥಮ ಸಂದರ್ಭದಲ್ಲಿ 
ಕೆಲವು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು |. 
ಸಹಾಯಾನುದಾನಕ್ಕೆ ಒಳಪಡಿಸದೇ ಉಳಿದಿದ್ದಲ್ಲಿ ಅಂತಹ 
ಖಾಲಿ ಹುದ್ದೆಗಳನ್ನು ಹೆಚ್ಚುವರಿ 'ಶಿಕ್ಷಕರುಗಳಿಂದ 
ತುಂಬಿಕೊಳ್ಳಬೇಕೆ ಹೊರತು ನೇರ | ನೇಮಕಾತಿ 
ಮಾಡಿಕೊಳ್ಳತಕ್ಕದ್ದಲ್ಲ ಎಂಬುದಾಗಿ ಸುತ್ತೋಲೆ ಸಂಖ್ಯ: ಇಡಿ 
267 ಪಿಎ೦ಸಿ 2007 ದಿನಾ೦ಕ:12.10.2007 ಆದೇಶಿಸಲಾಗಿದೆ. 
ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ: 


31/12/2021ರವರೆಗೆ ಖಾಲಿ ಇರುವ ಬೋಧಕ ವೃಂದದ 
ಹುದ್ಮೆಗಳು: 6754 


ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ 
ಹುದೆಗಳನ್ನು ಯಾವ ಅವಧಿಯೊಳಗೆ 
ತುಂಬಿಕೊಳ್ಳಲು ಸರ್ಕಾರದಿಂದ 
ಅನುಮತಿಸಲಾಗಿದೆ; - (ಜಿಲ್ಲಾವಾರು, 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವಾರು 
ಮಾಹಿತಿ ನೀಡುವುದು) 


| 


L 
ಅನುದಾನಿತ ಪ್ರಾಥಮಿಕ ಮತ್ತು 


ಖಾಸಗಿ ಅನುದಾವಿತ ಫೌಢಾಲಗಳನ್ನ. ದಿನಾಂಕ: 
31/12/2015ರ ಪೂರ್ವದಲ್ಲಿ ನಿವೃತ್ತಿ, ನಿಧನ, ಬಡ್ತಿ ಮತ್ತು 
ಇತರೆ ಕಾರಣಗಳಿಂದ ತೆರವಾದ 3633 ಹುದ್ದೆಗಳನ್ನು 
ಭರ್ತಿ ಮಾಡಲು 2018ರಲ್ಲಿ ಅನುಮೋದನೆ ನೀಡಲಾಗಿತ್ತು. 


ಆದರೆ, ಸರ್ಕಾರದ ಸುತ್ರೋಲೆ ಸಂಖ್ಯೆ: ಆಇ 157 ವೆಚ್ಚ-8 
ದಿನಾಂಕ 10-06-2020ರಲ್ಲಿ ಖಾಲಿ ಹುದ್ಮೆಗಳನ್ನು ಭರ್ತಿ 
' ಮಾಡಿಕೊಳ್ಳುವ ಪ್ರಸ್ತಾವನೆಗಳನ್ನು 2020-21ನೇ' ಸಾಲಿನಲ್ಲಿ 
ಭರ್ತಿ ಮಾಡದಿರಲು ನಿರ್ದೇಶನ ನೀಡಲಾಗಿದೆ. 


ನಂತರ, ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ:31- 
12-2015ರ ಪೂರ್ವದಲ್ಲಿ ನಿವೃತ್ತಿ , ನಿಧನ, ರಾಜೀನಾಮೆ ಮತ್ತು 
ಇತರೆ ಕಾರಣಗಳಿಂದ ಖಾಲಿಯಿರುವ ಹುದ್ಮೆಗಳ ಪೈಕ 
ಈಗಾಗಲೇ": ಇಲಾಖೆಯಿಂದ ಅನುಮೋದನೆಗೊಂಡು 
ನೇಮಕಾತಿ ಪ್ರಕ್ರಿಯೆಯು ಇಲಾಖೆಯ ಹಂತದಲ್ಲಿ 
ಬಾಕಿಯಿರುವ ಅನುದಾನಿತ ಪ್ರೌಢಶಾಲೆಯ 257 ಭೋದಕ 
ಹುದೆಗಳನ್ನು ಭರ್ತಿ ಮಾಡಲು ಅನುಮೋದನೆ ನೀಡಲಾಗಿದೆ. 


ಮುಂದುವರೆದು, ಅನುದಾವಿತ. ಪ್ರೌಢಶಾಲೆಗಳಲ್ಲಿ 
ದಿನಾಂಕ31-12-2015ರ ಪೂರ್ವದಲ್ಲಿ ನಿವೃತ್ತಿ , ನಿಧನ, 
ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ಖಾಲಿಯಿರುವ 
ಬಾಕಿ 2181 ಹುದ್ಮೆಗಳನ್ನು ಭರ್ತಿ ಮಾಡಲು ಸಹಮತಿ 
ನೀಡುವಂತೆ ಆರ್ಥಿಕ ಇಲಾಖೆಯನ್ನು ಕೋರಲಾಗಿದೆ. 


ಮೇಲ್ಕಂಡ ಖಾಲಿ ಹುದ್ದೆಗಳಿಗೆ 


ನೇಮಕಾತಿ ಮಾಡಿಕೊಳ್ಳಲು 
ಇಲಾಖೆಯಿಂದ " ಅನುಮತಿ 
ನೀಡಿದ್ದರೂ, ನಾನಾ ಕಾರಣಗಳನ್ನು 
ಒಡ್ಡಿ ನೇಮಕಾತಿ 


ವಿಳಂಬವಾಗುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆಳ .ಬಂದಿದಲ್ಲಿ 
| ಯಾವ ಕಾರಣಕ್ಕೋಸ್ಕರ ಮೇಲ್ಕಂಡ 
ಖಾಲಿ ಹುದ್ದೆಗಳನ್ನು ಭರ್ತಿ 
| ಮಾಡಿಕೊಳ್ಳಲು ತೊಂದರೆ ಆಗುತ್ತಿದೆ; 


Is ಬಂದಿದೆ. 


ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರಡಿ ರೂಪಿಸಲಾದ 
ಕರ್ನಾಟಕ. ಶಿಕ್ಷಣ ಸಂಸ್ಥೆಗಳು(ಖಾಸಗಿ ಅನುದಾನಿತ 
ಪ್ರಾಥಮಿಕ್‌' ಮತ್ತು ಪ್ರೌಢಶಾಲೆಗಳ ಸಿಬ್ಬಂದಿ ನೇಮಕಾತಿ, 
ಸೇವಾ ಷರತ್ತುಗಳನ್ನು ಮತ್ತು ನಿಯಂತ್ರಣ) ನಿಯಮಗಳು 
1999ರ ಅನೆಕ್ಷರ್‌-01 ಮತ್ತು ತಿದ್ದುಪಡಿ ನಿಯಮ 2008ರ ಉಪ 
ನಿಯಮ ರಲ್ಲಿ ಪತಿಕಾ ಜಾಹಿರಾತು ನೀಡಲು 
ನಿಯಮಗಳನ್ನು ರೂಪಿಸಲಾಗಿದೆ. ಅದರಂತೆ ಪತ್ರಿಕಾ ಪ್ರಕಟಣೆ 
ನೀಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಿದೆ. 


| 
2021ರ ಡಿಸೆಂಬರ್‌ ತನಕ ಖಾಲಿಯಾದ 


ಅನುದಾನಿತ ಪ್ರೌಢ ಶಾಲೆಗಳಲ್ಲಿ ದಿನಾ೦ಕ:01/01/2016 


| ಹುದ್ದೆಗಳ ಭರ್ತಿಗೆ ಅನುಮತಿ | ರಿಂದ 31/12/2020ರವರೆಗಿನ ನಿವೃತ್ತಿ , ನಿಧನ, ರಾಜೀನಾಮೆ 

! ನೀಡಲು .: ಸರ್ಕಾರಕ್ಕೆ ಇರುವ | ಮತ್ತು ಇತರೆ ಕಾರಣಗಳಿಂದ ಖಾಲಿಯಿರುವ ಬೋಧಕ 

. | ತೊಂದರೆ ಏನು? . | ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಮೂರು 

fo . ಆಯುಕ್ತಾಲಯಗಳಿಂದ ಮಾಹಿತಿ ಪಡೆಯಲು 
ಕ್ರಮವಹಿಸಲಾಗುತ್ತಿದೆ. 


ಇಪಿ 97 ಎಸ್‌ಇಐಸ್‌ 2022" 


